ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 


ಇ 


ಸದಸ್ಯರ ಹೆಸರು 


ಉತ್ತರಿಸಬೇಕಾದ ಸಚಿವರು 


ಉತ್ತರಿಸಬೇಕಾದ ದಿನಾಂಕ 


ಕರ್ನಾಟಕ ವಿಧಾನ ಪರಿಷತ್ತು 


1391 


: ಶ್ರೀಎಸ್‌.ಎಲ್‌.ಭೋಜೇಗೌಡ 


(ಶಿಕ್ಷಕರ ಕ್ಷೇತ್ರ) 


: ಸಾರಿಗೆ ಹಾಗೂ ಪರಿಶಿಷ್ಟ 


ಪಂಗಡಗಳ ಕಲ್ಯಾಣ ಸಚಿವರು 


; 24-12-2021 


ರಾಜ್ಯದಲ್ಲಿ ನೋಂಣಿಯಾಗುವ ವಿವಿಧ] ಕರ್ನಾಟಕ ಮೋಟಾರು ವಾಹನಗಳ ನಿಯಮಗಳು 1989ರ 


ವಾಹನಗಳಿಗೆ ವಾಹನಗಳ ಮಾಲೀಕರು ನಿರ್ಧಿಷ್ಟನಿಯಮ 46-ಎ ರಡಿ, ರಾಜ್ಯದಲ್ಲಿ ನೋಂದಣಿಯಾಗುವ ವಿವಿಧ 


ಸಂಖ್ಪೆ 


ಯ್ಯ (ಫ್ಯಾನ್ಸಿ 


ನಂಬರ್‌)  ಪಡೆಯಲು!ವಾಹನಗಳಿಗೆ ವಾಹನಗಳ ಮಾಲೀಕರು ನಿರ್ಧಿಷ್ಟ ಸಂಖ್ಯೆ (ಫ್ಯಾನ್ಸಿ 


ಅವಕಾಶವಿದೆಯೇ? ಹಾಗಿದ್ದಲ್ಲಿ ನಿಯಮಾವಳಿಯ!ನಂಬರ್‌) ಪಡೆಯಲು ಅವಕಾಶವಿದೆ. 


ಮಾಹಿತಿ ನೀಡುವುದು) 


ನಿಯಮಗಳ ಮಾಹಿತಿಯನ್ನು ಕೆಳಕಂಡಂತೆ ಒದಗಿಸಲಾಗಿದೆ:- 


ಆಯಾ ಪ್ರಾದೇಶಿಕ ಸಾರಿಗೆ ಕಛೇರಿಗಳಲ್ಲಿ ಚಾಲ್ತಿಯಲ್ಲಿರು 
ನೋಂದಣಿ ಸಂಖ್ಯೆಯಿಂದ ಮುಂದಿನ ಒಂದು ಸಾವಿರ ಸಂಖ್ಯೆಗಳ ಚಾಲ್ತಿ 
ಶ್ರೇಣಿಯಲ್ಲಿ ಯಾವುದಾದರೂ ಒಂದು ಸಂಖ್ಯೆಯನ್ನು ಕಾಯ್ದಿರಿಸಲು 
ವಾಹನ ಮಾಲೀಕರು ಇಚ್ಛಿಸಿದಲ್ಲಿ ಒಂದು ದ್ವಿಚಕ್ರ ವಾಹನಕ್ಕೆ 
ರೂ.6,000/-: ಲಘು ಮೋಟಾರು ವಾಹನಕ್ಕೆ (ಸಾರಿಗೇತರ) 
'ರೂ.20,000/- ಇತರೆ ಸಾರಿಗೆ ವರ್ಗದ ವಾಹನಗಳಿಗೆ ರೂ.30,000/- 
ಗಳ ಶುಲ್ಕವನ್ನು ನಿಗದಿಪಡಿಸಲಾಗಿದೆ. ಚಾಲ್ತಿ ಶ್ರೇಣಿಯಲ್ಲಿ ಒಂದು 
ಸಾವಿರದ ನಂತರದ ನೋಂದಣಿ ಸಂಖ್ಯೆಯನ್ನು ಸಾರಿಗೆ ಆಯುಕ್ತ 
ನಿಯಮ-46ರ ಉಪ ನಿಯಮ (1) ರಲ್ಲಿ ನಿರ್ದಿಷ್ಟಗೊಳಿಸಿದ ಶುಲ್ಕ 
ಪಾವತಿಸಿಕೊಂಡು ಹಂಚಿಕೆ ಮಾಡಲು ಅವಕಾಶವಿದೆ. ಒಂದೇ 
ನೋಂದಣಿ ಸಂಖ್ಯೆಯನ್ನು ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ 
ಅರ್ಜಿದಾರರು ಪಡೆಯಲು ಅರ್ಜಿ ಸಲ್ಲಿಸಿದ ಸಮಯದಲ್ಲಿ ಅಂತಹ 
ನೋಂದಣಿ ಸಂಖ್ಯೆಗಳನ್ನು ಬಿಡ್‌ ಮೂಲಕ ಹರಾಜು ಮಾಡಿ ಹೆಚ್ಚಿ 
ಮೊತ್ತ ಪಾವತಿಸುವ ಅರ್ಜಿದಾರರಿಗೆ ನೀಡಲಾಗುವುದು. 


ಇದೇ ನಿಯಮದ 5-ಎ ರಲ್ಲಿ ಚಾಲ್ತಿಯಲ್ಲಿರುವ ಶ್ರೇಣಿಯಿಂದ 
ನಂತರದ ಶನಸ್‌ರೇಣಿಯಲ್ಲಿ ಕಾಯ್ದಿರಿಸಿದ ಸಂಖ್ಯೆಗಳನ್ನು ದ್ವಿಚಕ್ರ 
ವಾಹನಗಳಿಗೆ ರೂ.25,000/- ಹಾಗೂ ಇತರೆ ಪಾಹನಗಳಿ 

ರೂ.75,000/- ಶುಲ್ಕದೊಂದಿಗೆ ಹಂಚಿಕೆ ಮಾಡಲು ಅವಕಾಶವಿದೆ. ಈ 
ನಿಯಮದಡಿ ಮುಂಗಡ ಶ:್‌ರೇಣಿಯಲ್ಲಿರುವ ಕೆಲವೊಂದು ಆಕರ್ಷಕ 
[ನೋಂದಣಿ ಸಂಖ್ಯೆಗಳನ್ನು ಬಹಿರಂಗ ಹರಾಜಿನ ಮೂಲಕ ಹಂಚಿ 

ಮಾಡಲು ಅವಕಾಶವಿದೆ. ಮೇಲೆ ತಿಳಿಸಿದ ನಿಗದಿತ ಶುಲ್ಕ ಹೊರತು 
ಪಡಿಸಿ, ಹೆಚ್ಚಿನ ಮೊತ್ತ ಬಿಡ್‌ ಮಾಡುವ ಅರ್ಜಿದಾರರು / ವಾಹ 

ಮಾಲೀಕರಿಗೆ ಅಂತಹ ನೋಂದಣಿ ಸಂಖ್ಯೆಯನ್ನು ಹಂಚಿಕೆ ಮಾಡಲು 
ಕ್ರಮ ವಹಿಸಲಾಗುತ್ತದೆ. ಇದರಿಂದ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ 
ಹೆಚ್ಚಿನ ಮೊತ್ತದ ರಾಜಸ ಸಂಗ್ರಹಣೆ ಮಾಡಲಾಗುತ್ತಿದೆ. 


ಆ. [ಫ್ಯಾನ್ಸಿ ಸೋಂದಣಿ ಸಂಖ್ಯೆಗಳನ್ನು ಇಲಾಖೆಯ ಸಾರಿಗೆ ಇಲಾಖೆಯಲ್ಲಿ ಫ್ಯಾನ್ಸಿ ನೋಂದಣಿ ಸಂಖ್ಯೆಗಳನ್ನು ಹರಾ 
ಹರಾಜು ಮಾಡುತ್ತಿರುವುದು ನಿಜವೇ? ಕಳೆದ[ಮಾಡಲಾಗುತ್ತಿದೆ. 

ಮೂರು ವರ್ಷಗಳ ಅವಧಿಯಲ್ಲಿ ಈ ಫ್ಯಾನ್ಸಿ 
ಸಂಖ್ಯೆಗಳ ಹರಾಜಿನಿಂದ ಸಂಗ್ರಹವಾಗಿರುವ Fancy Numbers ಮಾರಾಟದ ಮೂಲಕ ಚಿಕ್ಕಮಗಳೂ 
ಹಣವೆಷ್ಟು (ಚಿಕ್ಕಮಗಳೂರು ಜಿಲ್ಲೆಯ ಮಾಹಿತ ನಾದೇಶಿಕ ಸಾರಿಗೆ ಕಛೇರಿಯಲ್ಲಿ ಕಳೆದ ಮೂರು ವರ್ಷಗಳಲ್ಲಿ 


ನೀಡುವುದು) ಬಂದಿರುವ ಆದಾಯದ ವಿವರಗಳು ಕೆಳಕಂಡಂತಿವೆ :- 


1 2018-19 


2 2019-20 


IN 2020-21 


ಒಟ್ಟು 


EN ARNE 


ಮಾಸಿಕ ಮತ್ತು ಬಾರ್ಜಿಕವಾರು ಸಂಪೂರ್ಣ ಮಾಹಿತಿಯನ್ನು 
ಅನುಕ್ರಮವಾಗಿ ಅನುಬಂಧದಲ್ಲಿ ಒದಗಿಸಲಾಗಿದೆ. 


ಇ. ಫ್ಯಾನ್ಸಿ ನೋಂದಣಿ ಸಂಖ್ಯೆಗಳನ್ನು See ಫ್ಯಾನ್ಸಿ ನೋಂದಣಿ ಸಂಖ್ಯೆಗಳನ್ನು ಪಡೆಯುವಲ್ಲಿ ವಾಹನ 
ವಾಹನದ ಮಾಲೀಕರು ಮತ್ತು ಅಧಿಕಾರಿಗಳು|[ಮಾಲೀಕರು ಮತ್ತು ಅಧಿಕಾರಿಗಳು ಸರ್ಕಾರಕ್ಕೆ ಯಾವುದೇ ರಾಜಸ್ಪ 

ನಷ್ಟ  ಉಂಟುನಷ್ಟ ಮಾಡಿರುವುದಿಲ್ಲ ಮತ್ತು ಸಾರಿಗೆ ಆಯುಕ್ತರ ಕಛೇರಿಯಲ್ಲಿ ಆಕರ್ಷಕ 

ಹಾಗಿದ್ದಲ್ಲಿ ಈನೋಂದಣಿ ಸಂಖ್ಯೆಗಳನ್ನು ಪಾರದರ್ಶಕವಾಗಿ ಬಹಿರಂಗ ಹರಾ 

ನಿಟ್ಟಿನಲ್ಲಿ ಇದುವರೆಗೆ ಸರ್ಕಾರ ಕೈಗೊಂಡ|ಮೂಲಕ ಹಂಚಿಕೆ ಮಾಡಲಾಗುತ್ತಿದೆ. 

ಮಾಹಿತಿ 


ಶಾಮೀಲಾಗಿ 


ಮಾಡುತ್ತಿರುವುದು ನಿಜವೇ? 


ಕ್ರಮಗಳೇನು? 
ನೀಡುವುದು) 


ಕರ್ನಾಟಕ ಮೋಟಾರು ವಾಹನಗಳ ನಿಯಮಗಳು 1989ರ 
ನಿಯಮ 46-ಎ ರಡಿ, ರಾಜ್ಯದಲ್ಲಿ ಹೊಸ ವಾಹನಗಳಿಗೆ ವಾಹನ 
ಮಾಲೀಕರ ಇಚ್ಛೆಗೆ ಅನುಸಾರವಾಗಿ ನಿರ್ಧಿಷ್ಟ ಸಂಖ್ಯೆ (ಫ್ಯಾನ್ಸಿ ಸಂಬರ್‌) 


ನೀಡಲು ನಿಯಮಾನುಸಾರ ಕ್ರಮ ವಹಿಸಲಾಗುತ್ತಿದೆ. 
ಸ 


ಟಿಡಿ 127 ಟಿಡಿಕ್ಯೂ 2021 


(ಬಿ.ಶ್ರೀರಾಮುಲು) 
ಸಾರಿಗೆ ಮತ್ತು ಪರಿಶಿಷ್ಟ 
ಪಂಗಡಗಳ ಕಲ್ಯಾಣ ಸಚಿವರು. 


